ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ |400 

ಸದಸ್ಯರ ಹೆಸರು - | ಶ್ರೀ ಮರಿತಿಬ್ಬೇಗೌಡ (ಶಿಕ್ಷಕರ ಕೇತು 
ಉತ್ತರಿಸಬೇಕಾದ ದಿನಾಂಕ 15.09.2021 

ಉತ್ತರಿಸುವ ಸಚಿವರು ಕಂದಾಯ ಸಚಿವರು 


ಪ್ರಶ್ನೆ ವಿವರ 


ಸರ್ಕಾರ, ಪೋಡಿ ಮುಕ್ತ ಗ್ರಾಮ | ಪೋಡಿ ಮುಕ್ತ ಗ್ರಾಮ ಯೋಜನೆಯನ್ನು 2015ರ ಸಪ್ಟೆಂಬರ್‌ 
ಯೋಜನೆಯನ್ನು ಎಂದಿನಿಂದ ಮಾಹೆಯಿಂದ ಪ್ರಾರಂಭಿಸಲಾಗಿದೆ, 


ಜಾರಿಗೆ ತರಲಾಗಿದೆ; - . 
ಸದರಿ ಯೋಜನೆಯಡಿ | ಪೋಡಿ ಮುಕ್ತ ಗ್ರಾಮ ಯೋಜನೆಯಡಿ ರಾಜ್ಯದಲ್ಲಿ ಇದುವರೆಗೆ 
ಇದುವರೆವಿಗೂ ಎಷ್ಟು | ಒಟ್ಟು 16,349 ಗ್ರಾಮಗಳ ಅಳತೆ ಕಾರ್ಯವನ್ನು ಪೂರೈಸಿ, ಪೋಡಿ 


ಗ್ರಾಮಗಳನ್ನು ಪೋಡಿ ಮುಕ್ತ ಮುಕ್ತಗೊಳಿಸಲಾಗಿದೆ. 13,536 ಗ್ರಾಮಗಳು ಅಳತೆಗೆ ಬಾಕಿ ಇದ್ದು 
ಗ್ರಾಮಗಳನ್ನಾಗಿ ಮಾಡಲಾಗಿದೆ: ಜಿಲ್ಲಾವಾರು ವಿವರವನ್ನು ಅನುಬಂಧ-1 ರಲ್ಲಿ ನೀಡಿದೆ. 


(ಜಿಲ್ಲಾವಾರು ವಿವರಗಳನ್ನು 
ಒದಗಿಸುವುದು). 
ಇ) | ಬಾಕಿ ಉಳಿದಿರುವ ಗ್ರಾಮಗಳ 
ಸಂಖ್ಯೆ ಎಷ್ಟು: (ಜಿಲ್ಲಾವಾರು 
- | ವಿವರಗಳನ್ನು ಒದಗಿಸುವುದು). | 
ಈ) | ಸದರಿ ಯೋಜನೆಯಲ್ಲಿ ವಿಳಂಬ | ಹೌದು. 
ಉಂಟಾಗುತ್ತಿರುವುದು ಸರ್ಕಾರದ 
i ಗಮನಕ್ಕೆ ಬಂದಿದೆಯೇ; 
ವಿಳಂಬಕ್ಕೆ ಕಾರಣಗಳೇಮ; ರಾಜ್ಯದಲ್ಲಿ €೦೪0-19 ಸಾಂಕ್ರಾಮಿಕ ರೋಗ 
(ವಿವರ ನೀಡುವುದು) ಹರಡುತ್ತಿದ್ದರಿಂದ ಲಾಕ್‌-ಡೌನ್‌ ಜಾರಿಗೊಳಿಸಿದ ಪ್ರಯುಕ್ತ 
ಯಾವ ಕಾಲಮಿತಿಯೊಳಗೆ ಹೆಚ್ಚಿನ ಅರ್ಜಿಗಳು ಬಾಕಿ ಉಳಿದಿರುತ್ತವೆ. ಸದರಿ ಅರ್ಜಿಗಳ 
ವಿಲೇವಾರಿಗಾಗಿ ಹೆಚ್ಚಿನ ಭೂಮಾಪಕರನ್ನು ನಿಯೋಜಿಸಿದ್ಧರಿಂದ 
ಪೋಡಿಮುಕ್ತ - ಗ್ರಾಮಗಳಾಗಿ ಫ್ರೋಡಿ ಮುಕ್ತ ಗ್ರಾಮ ಯೋಜನೆಯನ್ನು ತಾತ್ಕಾಲಿಕವಾಗಿ 
ಮಾಡಲಾಗುವುದು? ಸ್ಥಗಿತಗೊಳಿಸಲಾಗಿದೆ. ಬಾಕಿ ಅರ್ಜಿಗಳ ವಿಲೇವಾರಿ ನಿಯಂತ್ರಣಕ್ಕೆ 
ಬಂದ ನಂತರ ರಾಜ್ಯದಲ್ಲಿ ಪೋಡಿ ಮುಕ್ತ ಗ್ರಾಮ 
ಯೋಜನೆಯನ್ನು ಪುನರಾರಂಬಿಸಲಾಗುವುದು. ತಾಲ್ಲೂಕುಗಳಲ್ಲಿ 
ಸರ್ಕಾರಿ ಮತ್ತು ಪರವಾನಗಿ ಭೂಮಾಪಕರ ಲಭ್ಯತೆಯ ಮೇರೆಗೆ 
ವಿಧಾನ ಸಭೆ ಕೇತ ವಾರು ಒಂದು ಬಾರಿಗೆ ಕನಿಷ್ಠ 10 
"ಗ್ರಾಮಗಳನ್ನು. ಅಳತೆಗೆ ಆಯ್ಕೆ ಮಾಡಿಕೊಂಡು ಹಂತ ಹಂತವಾಗಿ 
ಪೋಡಿ ಮುಕ್ತಗೊಳಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ. ' 


| p 


. . [ea 
ಸಂಖ್ಯೆ: ಕ೦ಇ 126 ಎಸ್‌ಎಸ್‌ಸಿ 2021 A 
¥ B pa 


(ಆರ್‌.ಅಶೋಕ) 
ಕಂದಾಯ ಸಚಿವರು 


ಅನುಬಂಧೆ-1 


| ರಾಜ್ಯದಲ್ಲಿ ಪೋಡಿ ಮುಕ್ತ ಯೋಜನೆಯಡಿ ಅಳತೆ ಕಾರ್ಯ ಪೂರ್ಣಗೊಂಡ ಮತ್ತು ಬಾಕಿಯಿರುವ 


LCQ:-400 | 


ಗ್ರಾಮಗಳ ಜಿಲ್ಲಾವಾರು ವಿವಿರ 
ಒಟು, ಅಳತೆ ಕಾರ್ಯ ಪೂರ್ಣಗೊಂಡಿರುವ ಬಾಕಿಯಿರುವ 
ಕ್ರ.ಸಂ ಫೆನ್ನಯ ಹಸದು ಗ್ರಾಮಗಳು  ಗ್ರಾಮಗಳಸಂಖ್ಯೆ ಗ್ರಾಮಗಳು 
7 2 | RT 4 5 
| ರಾಮನಗರ sp 827 430 397 
ಘನ 
Bs ಕೋಲಾರ | 1825 67 1188 
3 ಶಿವಮೊಗ್ಗ 1412 440 972 
ಡರ 1067 508 559 
5 ತುಮಕೊರು 2737 | 1698 1039 
6_| ದಾವಣಗೆರೆ 859 672 187 | 
[7 ಚಿಕ್ಕಬಳ್ಳಾಪುರ 1543 1221 322. 
8 ಬೆಂಗಳೂರು ಗ್ರಾಮಾಂತರ 1075 698 377 
9 ಬೀದರ್‌ 15 637 276 _ "361 
10 ಕಲಬುರಗಿ 933 453 480 
er ಕೊಪ್ಪಳ 700 383 317 


ಬಳ್ಳಾರಿ 


ರಾಯಚೂರು 


